ಕರ್ನಾಟಕ ವಿಧಾನ ಪರಿಷತ್ತು 


ಯಾವಾಗ 9 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 399 
ಸದಸ್ಯರ ಹೆಸರು ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
* ಉತ್ತರಿಸಬೇಕಾದ ದಿನಾಂಕ 11.12.2020 
ಉತ್ಪರಿಸುವವರು ಮುಖ್ಯಮಂತ್ರಿಗಳು 
ಕಸಂ. ಪ್‌ ಉತ್ತರೆ 
ಅ) ರಾಜ್ಯದಲ್ಲಿರುವ" ಖಾದಿ ಸಂಘ ಸರಸ್ಥೆಗಳಿಗ | ರಾಜ್ಯಡ್ಲಿರುವ ಬಾದ ಸಂಘ ಸಂಸ್ಥೆಗೆ ವಾರ್ಷಿಕವಾಗಿ ಮಾರುಕಷ್ಪ ಇಭವ್ಯದ್ಧ 
ವಾರ್ಷಿಕವಾಗಿ . ಅನುದಾನವನ್ನು | ಸಹಾಯಧನ (ಎಂ.ಡಿ.ಎ) ಹಾಗೂ ಪ್ರೋತ್ಸಾಹ ಮಜೂರಿಗಾಗಿ ಅನುದಾನವನ್ನು 
ಬಿಡುಗಡೆಗೊಳಿಸುವ ಯೋಜನೆ ಸರ್ಕಾರದ | ನೀಡುವ ಯೋಜನೆ ಜಾರಿಯಲ್ಲಿದ್ದು, ಕರ್ನಾಟಕ ರಾಜ್ಯ ' ಖಾದಿ ಮತ್ತು 
ಮುಂದಿದೆಯೇ; ಗ್ರಾಮೋದ್ಯೋಗ ಮಂಡಳಿ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ. 
= ಕ ಸಂಘ ಸಂಸ್ಥೆಗಳಿಗೆ ವಾರ್ಷಿಕವಾಗಿ ಎಷ i 
) ದ KN bel | ಖಾದಿ ಸಂಘ ಸಂಸ್ಥೆಗಳಿಗೆ ವಾರ್ಷಿಕವಾಗಿ ಅಂದಾಜು ರೂ.3000.00 ಲಕ್ಷಗಳ 
ಲ್ಲಾ § gy 
PR ರ | ಅನುದಾನ ಬಿಡುಗಡೆಗೊಳಿಸಲಾಗುತ್ತಿದೆ. 
ಇ) 2018-3 ಹಾಗೂ 2019-20ನೇ ಸಾಲಿನಲ್ಲಿ | ರ್ರಜ್ಯದಲ್ಲಿರುವ ಖಾದಿ'ಸಂಘ-ಸಂಸ್ಥೆಗಳಿಗೆ ವಾರ್ಷಿಕವಾಗಿ ಕೆಳಕಂಡಂತೆ 
ರಾಜ್ಯದಲ್ಲಿರುವ ಖಾದಿ ಸಂಘ ಸಂಸ್ಥೆಗಳಿಗೆ | ಒನ್ನುದಾನ ಬಿಡುಗಡೆಗೊಳಿಸಲಾಗಿದೆ. 
ವಾರ್ಷಿಕವಾಗಿ ಎಷ್ಟು ಅನುದಾನವನ್ನು : § 
ಬಿಡುಗಡೆಗೊಳಿಸಲಾಗಿದೆ. ವರ್ಷ ಅನುದಾನ (ರೂ ಲಕ್ಷಗಳಲ್ಲಿ) 
2018-19. ರೂ.3400.00 ಲಕ್ಷಗಳು 
2019-20 ರೂ.2850.00 ಲಕ್ಷಗಳು 
| ವಡುಗಡಗಾಕದಪ್ಲ ನರವ £ 
ಈ) ಮ ಗಡಿಗೂಳಿಸಿದ್ದೆಲ್ಲಿ ವಿಳಂಬಕ್ಕೆ ವ ್ಭುವ್ವಯದಲ್ಲಿ ಹಂಚಿಕೆಯಾಗಿರುವ ಅನುದಾನವನ್ನು ಆಯಾ ವರ್ಷದಲ್ಲೇ 
ಕ್ಲಾಂಭುಗಸು ಬಿಡುಗಡೆಗೊಳಿಸಲಾಗಿದ್ದು, ಯಾವುದೇ ವಿಳಂಬವಾಗಿರುವುದಿಲ್ಲ. 
[ನಾ ನನಾವಾನವನ್ನಾ ನಡುಗ ಸವದ ET ವ 5-20 ಕನ ಆಹಯವ್ಯಯದಕ್ಷ'ಪಂಚಕ್‌ಯಾಗಿಹವ 


ಪೂರ್ಣ ಅನುದಾನವನ್ನು ಬೆಡುಗಡೆಗೊಳಿಸಲಾಗಿದೆ. 2020-21ನೇ ಸಾಲಿನಲ್ಲಿ 
ರೂ.300.00 ಲಕ್ಷಗಳನ್ನು ಹಂಚಿಕೆ ಮಾಡಿದ್ದು, ಇದುವರೆಗೆ ರೂ.440.00 
ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿದೆ. .ಬಾಕಿ ರೂ.1560.00 ಲಕ್ಷಗಳನ್ನು 
ದಿ:31.03.2021 ರೊಳಗೆ ಬಿಡುಗಡೆ ಮಾಡಲಾಗುವುದು. 


ಸಿಐ 148 ಸಿಎಸ್‌ಸಿ 2020 


(ಬಿಎಸ್‌.ಯಡಿಯೂರಪು 


ಮುಖ್ಯಮಂತ್ರಿ 


